ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಂಡು ಬಂದ ಕೆಲವು ಮಹತ್ಕದ 


ಇಬ್ಬಿಗೆ ದೇವಾಲಯಗಳು 


ಕನ್ನಡ ಸಂಶೋಧನ ಸಂಸ್ಥೆಯ ವಕಿಯಿಂದ 
ಧಾರವಾಡ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಶಿಗ್ಗಾಂವ, 
ಹುಲುಗೂರ, ಶಿಶುನಿನಾಳ್ಕ, ಬನ್ಸಿಯೂರ ; ಕುಂದ 
ಗೋಳ ತಾಲೂಕಿನ ಗುಡಗೇರಿ ; ಬ್ಯಾಡಗಿ ತಾಲೂಕಿನ 
ಕಾಗಿನೆಲೆ ; ಹಿರೇಕೆರೂರ ತಾಲೂಕಿನ ಚಿಕ್ಕೇರೂರ 
ಮತ್ತಿಹಳ್ಳಿ ಸಾತೇನಹಳ್ಳಿಗಳಲ್ಲಿ ಪ್ರಾಚ್ಯವಸ್ತುಗಳ ಅನ್ವೇ 
ಸಣೆಯನ್ನು ಇತ್ತೀಚಿಗೆ ಕೈಕೊಂಡು ಹೆಲವಾರು 
ಪ್ರಾಚೀನ ನೆಲೆಗಳನ್ನು, ದೇವಾಲಯ, ಶಿಲ್ಪ, ಶಾಸನ 
ಗಳನ್ನು ಕಂಡು ಹಿಡಿಯಲಾಯಿತು. 


ಶಾತವಾಹನರ ಕಾಲದ ಸುಮಾರು ಎರಡು ಸಾವಿರ 
ವರ್ಷ ಹಳೆಯ ಪ್ರಾಚೀನ ನೆಲೆಗಳು (ಚಿಕ್ಕೇರೂರ 
ಶಿಗ್ಲಾವಿ, ಹುಲಗೂರು), ಆ ಕಾಲದ ನಾಣ್ಯಗಳನ್ನು 
(ತಿಗ್ಲಾವ), ಇಟ್ಟಿಗೆ ದೇವಾಲಯಗಳನ್ನು (ಹಲಗೂರು, 
ಸಾತೇನಹಳ್ಳಿ, ಬನ್ಸಿಯೂರು), ಕ್ರಿ.ಶ. ೨ನೆಯ ಶತ 
ಮಾನದ ಶಿವಲಿಂಗ (ಚಿಕ್ರೇರೂರು), ಕ್ರಿ.ಶ. ೭ನೆಯ ಶತ 
ಮಾನದ ₹ಎರಡು ಶಿವಲಿಂಗ (ಸಾತೇನಹಳ್ಳಿ, ಬನ್ನಿ 
ಯೂರು), ಗಜಲಕ್ಷ್ಮಿ ತೋರಣ ಫಲಕಗಳು (ತಿಗ್ಲಾವ), 
ಕ್ರಿ.ಶ. ೯೧೦ನೆಯ (ಶತಮಾನದ ಶಿವಲಿಂಗ ಭೈರವ, 
ಬ್ರಹ್ಮಸ್ಮಂಭ ನೀತಿಕಥೆಯುಳ್ಳ ಕಂಬಗಳು, ಸಪ್ತಮಾತೃಕೆ 
ಯರು, ಹನ್ನೊಂದು ಮಂಗಳ ಚಿಹ್ಮೆಯುಳ್ಳೆ ಗಜಲಕ್ಷ್ಮಿ 
ಶಾಸನ ಫಲಕ, ದಕ್ಷ, ತೋರಣ ಫಲಕ ಮುುತಾದೆ ಶಿಲ್ಪ 
ಗಳು (ಹುಲಗೂರು), ಸೂರ್ಯ (ಬನ್ರ್ನಿಯೂರು), 
ಕ್ರ -ಶ. ೧೧-೧೩ನೆಯ ಶತಮಾನದ ದೇವಾಲಯಗಳು, 


೭೦ 


ಡಾ||ರು.ನು ಷಡಕ್ಷರಯ್ಯ 


ಅನಂತಶಯನ, ವೀರಭದ್ರ, ವೀರಗಲ್ಲು, ಸತೀಕಲ್ಲು 
ಮುಂತಾದವುಗಳು ಮುಖ್ಯವಾಗಿವೆ. ಇವುಗಳಲ್ಲಿ ಶಾತೆ 
ವಾಹನರ ಕಾಲದ ನಾಣ್ಯಗಳು, ಇಟ್ಟಿಗೆಗಳು, ಬಾದಾಮಿ 
ಚಾಲುಕ್ಕರ ಮತ್ತು ರಾಷ್ಟ್ರಕೂಟರ ಕಾಲದ ಶಿಲ್ಪಗಳು 
ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿರುವುದು ವಿಶೇಷ 
ವಾಗಿದೆ. ಪ್ರಥಮ ಬಾರಿಗೆ ಈ ಭಾಗದಲ್ಲಿ ಪ್ರಾಚೀನ 
ಇಟ್ಟಿಗೆ ದೇವಾಲಯಗಳು ಕಂಡು ಬಂದಿರುವುದು ಮಹ 
ತ್ವದ ವಿಷಯನಾಗಿದೆ. 


ಅನ್ವೇಷಣೆಯ ಕಾಲದಲ್ಲಿ ಇಟ್ಟಿಗೆ ಜೀವಾಲಯ 
ಗಳು ಮೂರು-ನಾಲ್ಕು ಸ್ಥಳಗಳಲ್ಲಿ ಕಂಡು ಬಂದಿವೆ. ಆ 
ಪ್ರದೇಶದಲ್ಲಿ ಇವುಗಳ ಸಂಗಡ ಕಂಡುಬಂದ ಇನ್ನಿತರ 
ಇಟ್ಟಿಗೆ ಕಟ್ಟಡದ ಅವಶೇಷಗಳನ್ನೂ ಸ್ಥೂಲವಾಗಿ ವಿವರಿಸ 
ಲಾಗಿದೆ. 


ಈ ದೇವಾಲಯಗಳನ್ನು ಕಟ್ಟಿಸಿದ ಬಗ್ಗೆಯಾಗಲೀ 
ಅಥವಾ ಜೀರ್ಣೋದ್ಧಾರ ಮಾಡಿದ ವಿಷಯವಾಗಲೀ 
ತಿಳಿದುಬರುವುದಿಲ್ಲ. ಕಾಲಮಾನಗಳನ್ನು ಗುರುತಿಸಲು 
ಅಪುಗಳೆ ವಾಸ್ತು ಶಿಲ್ಪದ ಭಾಗಗಳ ಆಕಾರ ಮತ್ತು 
ಲಕ್ಷಣಗಳು, ಅವುಗಳ ಗಾತ್ರದ ನಮೂನೆ ಇತ್ಯಾದಿ 
ಯನ್ನು ಪರಿಶೀಲಿಸಲಾಗಿದೆ. 


ಇಟ್ಟಿಗೆ ಕಟ್ಟಿಡಗಳ ಅವಶೇಷಗಳು 


೧) ಶಿಗ್ಲಾವಿ : 
ಶೇಷಗಳು ಶಿಗ್ಗಾನಿಯ 


ಇಟ್ಟಿಗೆ ಕಟ್ಟಡಗಳು ಅವ 
ಪಶ್ಚಿಮಕ್ಕೆ ಒಂದು ವಿಶಾಲ 


ಇತಿಹಾಸ ದರ್ಶನ 


ಪ್ರಾಚೀನ ಹಾಳು ನೆಲೆಯಲ್ಲಿ ಕಂಡುಬಂದಿವೆ. (ಚಿತ್ರ 
೧) ಆ ನೆಲೆಯ ಮಣ್ಣನ್ನು ವಿವಿಧ ಕಾರ್ಯಕ್ಕೆ ಉಪ 
ಯೋಗಿಸುವದಕ್ಕೋಸ್ಟರ ಸುಮಾರು ೨-೩ ಮೀಟರ್‌ 
ಆಳದವರೆಗೆ ಅಲ್ಲಲ್ಲಿ ತೋಡಿದ ಗುಂಡಿಗಳಲ್ಲಿ ಇಟ್ಟಿಗೆ 
ಕಟ್ಟಡಗಳ ಗೋಡೆಗಳು ಬೆಳಕಿಗೆ ಬಂದಿವೆ. ಆ ಕಾಲದ 
ಬ್ರಾಹ್ಮಿಲಿನಿಯುಳ್ಳ ಕೆಲ ನಾಣ್ಯಗಳು ಸಿಕ್ಕಿ ವೆ. ಅಲ್ಲಿ 
ಸಂಗ್ರಹಿಸಿದ ಎರಡು ಅಳತೆಯ ಇಟ್ಟಿ ಗೆಗಳ ಗಾತ್ರ 
೩೧೫ ೨೦೫೯ ಸೆಂ.ನಿಸಾ. Ss ಸೆಂ. ಮ 
ಅಲ್ಲಿರುವ ಕ್ರಿ.ಶ. ೭ನೆಯ ಶತಮಾನದಿಂದೆ ಕ್ರಿ.ಶ. ೧೯ 


ಶತಮಾನದನರೆಗಿನ ಶಾಸನಗಳಲ್ಲಿ ಈ ಕಟ್ಟಡಗಳ 
ಉಲ್ಲೇಖನಿಲ್ಲ.! 

೨) ಚೆಕ್ಕೇರೂರು : ಈ ಗ್ರಾಮದ ಉತ್ತರ 
ಕೈರುವ ಬಳ್ಳಾ ರಮ್ಮ ದೇವಾಲಯದ ತಳಸಾಯ ಮತ್ತು 
ಹೊರ ಭಾಗದಲ್ಲಿ ಸುತ್ತೆಲೂ ಇಟ್ಟಿಗೆ ಕಟ್ಟಡದ ಅವಶೇ 
ಗಳು ಬೆಳಕಿಗೆ ಬಂದಿನೆ. ಅಲ್ಲಿಯ ಇಟ್ಟಿಗೆಯ ಅಳತೆ 
ಒರ ಸೆಂಮೀ. ಈ ಶೇನಾಲಯದ 
ಸುತ್ತಲೂ ಕಾಂಪೌಂಡ್‌ ಕಟ್ಟುವಾಗ ಈ ಅವ 


ಕೇಷಗಳು ಹೊರಬಂದಿದ್ದವು. ಆದರೆ ಅಲ್ಲಿ ಯ ಕ್ರ .ಶ. 
೯೯೫ ರಿಂದ ೧೪ನೆಯ ಶತಮಾನದ ಶಾಸನಗಳಲ್ಲಿ ಈ 
ಕಟ್ಟಡಗಳ ಉಲ್ಲೇಖವಿಲ್ಲ... ಈ ಇಟ್ಟಿಗೆಗಳ ಗಾತ್ರ 
ಮತ್ತು ನಮೂನೆಯು ಕ್ರಿ.ಶ ೨-೩ನೆಯ ಶತಮಾನದ 
ನೆಲೆಗಳ ಇಟ್ಟಿಗೆಗಳನ್ನು ಹೋಲುತ್ತವೆ. 


ಇಟ್ಟಿಗೆ ದೇವಾಲಯಗಳು 


೧) ಸಾತೇನಹಳ್ಳಿ : 
೧೧೧೪ ರಿಂದ ಸುಮಾರು ಕೈ.ಶ. ೧೬ನೆಯ3 ಶತಮಾನ 
ದವರೆಗಿನ ಶಾಸನಗಳಲ್ಲಿ ಅಲ್ಲಿಯ ಇಟ್ಟಿಗೆಯ ಈಶ್ವರಗುಡಿ 
(ರಾಮೇಶ್ವರ ಗುಡಿ)ಯ ಉಲ್ಲೇಖವಿಲ್ಲ. ಈ ದೇವಾಲ 
ಯನು ಈ ಗ್ರಾಮಕ್ಕೆ ಹೊಂದಿ ಪೂರ್ವಕ್ಕಿದೆ. ಪೂರ್ವಾ 
ಭಿಮುಖವಾಗಿರುವ ಈ ದೇವಾಲಯ ಅಲ್ಲಿಯ ಹತ್ತಿರದ 
ಕೆರೆ ದಂಡೆಯ ಕಡೆ ಮುಖಮಾಡಿದೆ. ಮತ್ತು ಅದರ 


ps 


ಮೂ ದು ಜಿ ಡ್ಡ - 
ಈ ಗಾ ಮದ KS ರ 
ಸೆ 


1 ೫೩1,115, 13, 14, 16, 17, 19, 20, 21, ೫.1.111, 


ಶಿಖರ ಭಾಗದಲ್ಲಿ ಗಾರೆಯ ಹೊಡಿಕೆಯಿದೆ (ಚಿತ್ರ ನಂ. 

೨-೩). ಇಟ್ಟಿಗೆ ಮತ್ತು ಶಿಲೆಯಿಂದ ಈ ದೇವಾಲಯ 
ವನ್ನು ಕಟ್ಟ ರುವುದು ' ಹೊರನೋಟದಲ್ಲೇ ಕಂಡುಬರು 
ವುದು. ಜಿಭತ್ಟಾತತ ಕೆಳ ಅರ್ಧಭಾಗ ಮಣ್ಣ ಲ್ಲಿ ಹೂತಿ 
ರುವದು. ಕ್ರಿ.ಶ. ೧೧೧೪ರ ಇಲ್ಲಿಯ ದತ್ತಿ ಶಾಸನದಲ್ಲಿ 
ಈ ದೇವಾಲಯವನ್ನು ಗುಂಡೇಶ್ವರ ಎಂದು ಕರೆಯ 
ಲಾಗಿದೆ. ಶಿಖರದ ಮೇಲೆ ಹುಲ್ಲು ಬೆಳೆದು. ಥಿಂತಿರುವು 
ದರಿಂದ ಸ್ತೂಪಿ - ಕಳಸ ಲಕ್ಷಣಗಳು ತಿಳಿಯದಾಗಿದೆ. 
ಆ ದೇವಾಲಯಕ್ಕೆ ಗರ್ಭಗೃಹ, ಅಂತರಾಳ, ಸಭಾ 
ಮಂಟಸ ಮತ್ತು ಎದುರಿಗೆ ಪ್ರತ್ಯೇಕ ನಂದಿ ಮಂಟಿಸ 
ಗಳಿವೆ. ಗರ್ಭಗೃ ಹದ ಮೇಲೆ ಕದಂಬನಾಗರ ಶೈಲಿಯ 
ಶಿಖರವಿಜೆ. ಇಟ್ಟಿ pe ತ್ರ ಶಿಖರ ಮತ್ತು 


| 
1 
ಐ 
(ol 
(| 
ಆ) 
4 
AL 
ml 
ತೆ 
ಗ 
ಗು 
al 
Cl, 
25 
cil. 
2೫ 4 


ಅಧಿಷಾನದ we ತ್ಯ He ನ eid ಕೆಳೆ 


ಗರ್ಭಗೃಹದ ಹೊರಗೋಡೆಯ ಒಂದೊಂದು ಮೈ 
ಮೇಲೆ ಎರಡೆರಡು ಹಿಂಚಾಚು ಮತ್ತು ಮುಂಚಾಚು 
ಗಳಿವೆ. ಅದರ ಮೇಲಿನ ಚೌಕಾಕಾರದ ಶಿಖರಕ್ಕೆ 
ಸುಮಾರು ಎಂಟು ಸಾಲಿನ (167) ಮೆಟ್ಟಿಲುಗಳಿವೆ. 
ಮೇಲಕ್ಕೆ ಹೋದೆಂತೆ ಅಡೆರ ಗಾತ್ರ ಕಡಿಮೆಯಾಗುತ್ತ. 
ಹೋಗಿದೆ. ತಿಖಂದೆ ಒಂದೊಂದು ಮುಖದ ಮಧ್ಯ 
ಭಾಗೆಪೆಲ್ಲಿ ಒಂದೊಂದು ತೆರದಲ್ಲಿ ಕೆಳೆಗಿನಿಂದ ಮೇಲಿನ 
ವರೆಗೆ ಅರ್ಧ ಗಂಭಗಳನ್ನು ಹೊಂದಿದ ಹಾಗೆ ಚಿಕ್ಕ 
ಹಿಂಚಾಚು  ಮುಂಚಾಚುಗಳನ್ನು ತೋರಿಸಲಾಗಿದೆ. 
ಶಿಖರದ ಮುಂಭಾಗದಲ್ಲಿ ಸುಕನಾಸಿ ಅಥವಾ ಯಾವುದೇ 
ರೀತಿಯ ಗೂಡನ್ನು ಕಟ್ಟ ರುವುದಿಲ್ಲ (ಚಿತ್ರ ನಂ. ೪). 
ಆದರೆ ಶಿಖರ ಮುಂಭಾಗದಲ್ಲಿ ಹಾಳು ಮಣ್ಣನ್ನು ಸಭಾ 
ಮಂಟಪದ ಮುಂಭಾಗದ ಅಂಕಣಗಳ ಮಾಳಿಗೆಯ 
ಮೇಲೆ ಹಾಕಲಾಗಿದೆ. 


8. 212-13; 8.1. VII, ೫.201 


and 212; ; ಔ.1., XIII: 8, 170, 12-15; 8.1., 22೦೭111 ೫. 317-23 


2 8,1, XXXIII P. 131-33 ಮುಂತಾದವನ್ನು 
3 K.I1.,IV,1to9 
4 Kl, 11. 3 

ಇತಿಹಾಸ ದರ್ಶನ 


೭೧ 


'ಕೌಕಾಕಾರದ ಇಟ್ಟಿ ಗೆಯ ಗರ್ಭಗುಡಿಯ ಒಳಗಿನ 
ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಎತ್ತರದ ಶಿಲೆಯ ಅರ್ಧ 


ಗಂಬಗಳಿವೆ. ಒಂದೊಂದು ಗೋಡೆ ೨.೭೩ ಚದರ 
ವಿರಾಟಿರ”್‌ ಇದೆ. ಬ್ರಹ್ಮಸೂತ್ರ ವನ್ನು ಹೊಂದಿದ 


ಸುಂದರ ಮತ್ತು ಬೃಹತ್‌ ಆಕಾರದ ಶಿವಲಿಂಗವು ಗರ್ಭ 
ಗುಡಿಯ ಮಧ್ಯ ದಲ್ಲಿದೆ. ಪಾಶ್ಚ ೯ನಾಡಿಗಳ ಗೆರೆಗಳು ಬಾಣ 
ದಂತೆ ಹ ಸಾತ್‌. ಲಂಬಕೋನದ ಗೆರೆಗಳ 
ಮೇಲಿಂದ ಸ್ವಲ್ಪ ಕೆಳಗಡೆ ಇಳಿದು ಉಡಿದಾರದಂತೆ ಶಿವ 
ಲಿಂಗದ ಮೇಲೆ ಸುತ್ತಿಕೊಂಡಿದೆ (ಚಿತ್ರ ೫). ಆ ಶಿವ 
ಲಿಂಗಕ್ಕೆ ತದೆನಂತರಕಾಲದ ಬೃಹತ್‌ ನೀಠವಿದೆ. ಗರ್ಭ 
ಗುಡಿಯ ಶಿಲೆಯ ಛತ್ತು ಸರಳವಾಗಿವೆ. ಅದರ ಮತ್ತು 
ಮುಂದಿನ ಅಂತರಾಳದ ಬಾಗಿಲು ಚೌಕಟ್ಟು ಎತ್ತರ 
ವಾಗಿದ್ದು ಅವು ಸರಳವಾಗಿನೆ. ಅಂತರಾಳ ಚೌಕಾಗಿದೆ. 
ಮಣಿ ಕಸ ಕಟ್ಟಿ ಯನ್ನು ಬಲಗಡೆ ಕಟ್ಟಿ ಲಾಗಿಜಿ. ಎರಡೂ 
ಬಾಗಿಲು ಪಟ್ಟಿ ಗಳ ಮೇಲೆ ಸರಳೆವಾಸ ಮೂರು ಶಾಖೆ 
ಗಳಿವೆ. ಅವುಗಳ ಚೌಕಟ್ಟು ಗಳ ಲಲಾಟ ಬಿಂಬದ ಮೇಲೆ 
ಗಜಲಕ್ಷ್ಮಿ ಚಿತ್ರೆ ಗಳಿವೆ. ಜ್‌ ಬಾಗಿಲು ಚೌಕ 
ಟ್ಟ ನ ಬದಿಗಳಲ್ಲಿ ಮಾತ್ರ ಜಾಲಂದ್ರೆಗಳಿನೆ. ಅದರ ಬದಿಗಳ 
ಗೋಡೆಗಳಲ್ಲಿ ಚಿಕ್ಕ ಗೂಡುಗಳಿದ್ದು ಎಡಗಡೆಯ ಗೂಡಿ 
ನಲ್ಲಿ ಮಹಿಷಾಸುರಮರ್ದಿನಿ ಮತ್ತು ಬಲಗಡೆಯ ಗೂಡಿ 

ನಲ್ಲಿ ಭೈರವನ ಮೂರ್ತಿಗಳಿನೆ. 


ಸಭಾಮಂಟಪ ವಿಶಾಲನಿದ್ದು (೬.೫೬ ೬.೫೪ 
ಮೀ.) ಅದಕ್ಕೆ ಒಟ್ಟು ಒಂಭತ್ತು ಅಂಕಣಗಳಿವೆ. ಸಭಾ 
ಮಂಟಪದ ಮಧ್ಯದಲ್ಲಿ ನಾಲ್ಕು ಕಂಭಗಳಿವೆ (ಚಿತ್ರ ೬). 
ಅದರ ಮಧ್ಯದ ಭುವನೇಶ್ವರಿಯ ಛತ್ತಿನಲ್ಲಿ ಕಮಲ 
ಚಿತ್ರ ದೆ ಬದಲು ಕ್ರಿ.ಶ . ೧೧ನೆಯ ಶತಮಾನದ ನಾಲ್ಕು 
ವೀರಗಲ್ಲುಗಳನ್ನು ಹಾಕಲಾಗಿದೆ. ಇದರಿಂದಾಗಿ ಸಭಾ 
ಮಂಟಪದ ಭತ್ತನ್ನ್ನು ತದನಂತರದ ಕಾಲದಲ್ಲಿ ಪುನಃ 
ಕಟ್ಟಿರುವುದು ಗೊತ್ತಾಗುವುದು. ಕಂಬಗಳಿಗೆ ಪೀಠ 
ಗಳಿವೆ. ಸಭಾಮಂಟನದ ಬಾಗಿಲು ಬೌಕಟ್ಟಿನ ಲಲಾಟ 
ಬಿಂಬದಲ್ಲಿ ಯಾವ ಚಿತ್ರಗಳೂ ಇರುವುದಿಲ್ಲ. ಬಾಗಿಲು 
ಚೌಕಟ್ಟಿನಲ್ಲಿ ಸರಳ ಮೂರು ಶಾಖೆಗಳಿವೆ. 


ಎದುರಿಗೆ ತೆರೆದ ಚಿಕ್ಕ ಚೌಕಾಕಾರದ ಮಂಟಿಸದ 


5. EI, XVI, ೨. 332-37; p. 329-32 


ಮಧ್ಯೆ ಜೇವಾಲಯದಲ್ಲಿಯ ಲಿಂಗಕ್ಕೆ ಮುಖಮಾಡಿ 
ಚೂಸಿ ನಂದಿ ವಿಗ್ರ ಹನಿಜಿ (ಚಿತ್ರ ಸಿ ೭). ನಾಲ 
ಮೂಲೆಯಲ್ಲಿರುವ yd ಮಂಟಪದ ಕಂಬಗಳು ಸಭಾ 


ಮಂಟಪಡಲ್ಲಿಯ ಕಂಬಗಳಿಗಿಂತ ಭಿನ್ನವಾಗಿವೆ. 


೨)ಹುಲಗೂರು : ಕ್ರಿ.ಶ ೧೦ನೆಯ ಶತಮಾನ 
ದಿಂದ ಸುಮಾರು ೧೪ನೆಯ ಶತಮಾನದವರೆಗಿನ ಶಾಸನ 
ಗಳು ಈ ಗ್ರಾಮದಲ್ಲಿವೆ. ಇತ್ತೀಚಿಗೆ ಭೂಮಿಯನ್ನು 
ಒಡೆಯುವಾಗ ಒಂಡು ಶಿವ ದೇವಾಲಯದ ತಳಪಾಯದ 
ಅವಶೇಷಗಳು ಹೊರಬಂದವು. ಈ ಗ್ರಾಮದ ಉತ್ತರ 
ಕೈರುವ ಶ್ರೀ ಮಹಮ್ಮ! ದ್‌ ne ಹಾಗೂ 
ಶ್ರೀ ಮಹೆಮ್ಮದ್‌ಗೌಸರ ಹೊಲದಲ್ಲಿ ಹಾಳಾದ ಈ ದೇವಾ 
ಲಯದ ತಳ 'ಪಾಯವು ಸಿಕ್ಕಿದೆ (ಚಿತ್ರ ೮). 


ಈಗ ಉಳಿದಿರುವ ಅದರ ತಳಪಾಯದಲ್ಲಿ ಆ 
ಜೀವಾಲಯದ ಗರ್ಭಗುಡಿ, ಅಂತರಾಳ, ಸಭಾಮಂಟಪ 
ಮತ್ತು ಮುಖಮಂಟಪ ಭಾಗಗಳಿವೆ. ಗರ್ಭಗೃಹದಿಂದ 
ಅಂತರಾಳದ ಅರ್ಧ ಭಾಗದವರೆಗೆ ಗೋಡೆಯನ್ನು ಇಟ್ಟಿ ಗೆ 
ಯಿಂದ ಕಟ್ಟಿದ್ದು ಈಗ ಹೊರಬಂದಿದೆ. ಬ್ರಹ್ಮಸೂತ್ರ 
ವಿರುವ ಶಿವಲಿಂಗೆ ಗರ್ಭಗೃಹ ಮಧ್ಯದಲ್ಲಿದ್ದು ಅದರ 
ಕೆಳೆಗೆ ಒಂದು ಶಿಲೆಯ ೧.೮೫ ಮೂ. ಪ್ರನಾಳದ ಎಡ 
ಗಡೆಯ ಗೋಡೆಯಿಂದ ಹೊರಗಡೆ ಚಾಚಿದೆ. (ಚಿತ್ರ 
೯-೧೦). ಮುಂದೆ ಚಿಕ್ಕ ಅಂತರಾಳ್ಕೆ ಸಭಾಮಂಟಪ 
ಮತ್ತು ಮುಖಮಂಟಪಗಳಿವೆ. 


ಇಟ್ಟಿಗೆ ಗೋಡೆ ಭಾಗವು ಅದರ ಎಡಭಾಗದಲ್ಲಿ 
ಉಳಿದಿದೆ. ನಾಲ್ಕು ಮೂಲೆಗಳಲ್ಲಿ ಅರ್ಧ ಕಂಬಗಳಿಗೆ 
ಉಪಯೋಗಿಸಿದ ಚೌಕಾದ ಪೀಠಗಳು ಗರ್ಭಗೃಹದಲ್ಲಿವೆ. 
ಮತ್ತು ಅಂತರಾಳದಲ್ಲಿ ಎರಡಿವೆ. ಅಂತರಾಳದಿಂದ 
ಮುಂದಿನ ಭಾಗದ ನೆಲವು ಹೆಚ್ಚು ಹಾಳಾಗಿದೆ. ಆದರೆ 
ಚಂದ್ರಪ್ರಭ ಶಿಲೆಯು ಅಂತರಾಳ ನಲ್ಲನ. ಮತ್ತು ಅಲ್ಲಲ್ಲಿ 
ಕೆಲ ಶಿಲೆಯ ಹಲಗೆಗಳು ಉಳಿದಿವೆ. ಈಗ ಉಳಿದು 
ಇಟ್ಟಿಗೆಯ ಗೋಡೆಯ ಉದ್ದ ಮತ್ತು ಅಗಲ 
೩.೦೦೫೦೬೫ ಸೆಂ.ಮೀ, ಇಟ್ಟಿಗೆಯ ಗಾತ್ರ 
೩೩ x ೧೬.೭ ಸೆಂ.ಮಿ. ಚಿಕ್ಕ ಪ್ರಮಾಣದ ಉತ್ಕೃನನ 


KT, VI. 54 


ಇತಿಹಾಸ ದರ್ಶನ 


ಹ 


ದಿಂದ ಆ ಇಟ್ಟಿಗೆಯ ಗೋಡೆಯನ್ನು ಕಲ್ಲಿನ ಹಲಗೆಗಳ 
ಮೇಲೆ ಏರಿಸಿರುವುದು. ತಿಳಿದುಬಂದಿತು. ಈಗಿರುವ 
ಮೂರು ಸಾಲಿನ ಎತ್ತರದ ಇಟ್ಟಿಗೆ ಗೆಯ ನೋಡೆಯು 
ಸುಮಾರು ೦.೬೫ ಸೆಂ.ಮೀ. ಇದ್ದು ಚಿಕ್ಕ ಸಭಾ 
ಮಂಟಪದಲ್ಲಿ ಬಾಗಿಲುಗಳನ್ನು ಕೂಡಿಸುವುದಕ್ಕಾಗಿ 
ನಿರ್ಮಿಸಿದ ಸ್ವಲ್ಪ ಆಳ ಹೊಂದಿದ ರಂಧ್ರಪೀತೆಗಳು 
ಅಲಿವೆ. 

ಹ 


ಪಾಶ್ಚ ೯ರೇಖೆಗಳು ಎರಡು 
ಚ ನ ಬತೋನರೇಖೆಯೆ ಸ್ವಲ್ಪ ಕೆಳಭಾಗದಿಂದ 
ಬದಿಗಳಲ್ಲಿ ಸರಿದು ಮತ್ತೆ ಸ್ವಲ್ಪ ಕೆಳಗೆ "ಸಮಾಂತರವಾಗಿ 
ಮುಂದೆ ಬದಿಗೆ ಕೆಳಗಡೆ ತಿರುಗಿ ವಿಸ್ಮರಿಸುತ್ತ ಸುತ್ತಲೂ 
ಲಿಂಗದ ಮೇಲೆ ಉಡಿದಾರದಂತೆ - ಸುತ್ತಿಕೊಂಡಿದೆ. 
ಬ್ರಹ್ಮಸೂತ್ರದ ಶೈಲಿಯು ಸುಮಾರು ಕ್ರೈ ಶೊ. ೧೧-೧೨ 
ನೆಯ ಶತಮಾನದ ಶಿವಲಿಂಗದಂತಿದೆ. ಅಭಿಷೇಕದ ನೀರು 
ಹೋಗಲು ಪ್ರ ನಾಳದ ಜೋಡಣೆ ಸ ಪ್ರತ್ಯೇಕ ವಾಗಿ ಕಲ್ಪಿಸ 
ಲಾಗಿದೆ. 


ತಳಸಾಯದ ಎಡಭಾಗದಲ್ಲಿ ಕಂಡುಬಂದ ಇಟ್ಟಿ 
ಗೆಯ ಗೋಡೆಯು ಗೆರ್ಭಗ್ಗಹೆದಿಂದ ಅಂತರಾಳ 
ಮಧ್ಯಭಾಗದವರೆಗೆ ಹಾಸುಹಲಗೆಗೆಳ ಮೇಲೆ ಕಟ್ಟಿ ದ್ದು 
ಕಂಡುಬಂದಿದೆ. ತಳಪಾಯದಲ್ಲಿರುವ ಗರ್ಭಗೃಹ, "ಅಂತೆ 
ರಾಳೆ, ಸಭಾಮಂಟನ ಮತ್ತು ಮುಖಮಂಟನಗಳು 
ಗಾತ್ರದಲ್ಲಿ ಬಹು ಚಿಕ್ಕದಾಗಿವೆ. ಅರ್ಥಗಂಬಗಳಿಗಿದ್ದ 


ಫೀಠಗಳು, ಗರ್ಭಗೃಹ ಮತ್ತು ಅತವ ಮೂಲೆ 
ಭಾಗದಲ್ಲಿ ಕಂಡುಬಂದಿವೆ. ಕೆಲವು ಅಲ್ಲಿ ಈಗ ಕಂಡು 


ಬಂದಿಲ್ಲ. ಗಾತ್ರದಲ್ಲಿ le "ಹು ಚಿಕ್ಕವು. 
ಬಾಗಿಲುಗಳನ್ನು ಕೂಡಿಸುವ ರಂಧ್ರ್ರವುಳ್ಳ ಎರಡು ಚಿಕ್ಕು 
ಗಾತ್ರದ ಪೀಠಗಳು ಸಭಾಮಂಟನದ ಮುಂಭಾಗದಲ್ಲಿವೆ. 
ಬಹುಶಃ ಬಾಗಿಲುಗಳನ್ನು ಕೂಡಿಸುವುದಕ್ಕಾಗಿ ಅವು 
ಗಳನ್ನು ಕಲ್ಪಿಸಿರಬೇಕೆಂದು ಸ್ಪಷ್ಟವಾಗಿ ಗೋಚರಿಸು 
ವುದು. ಈ ಹಾಳಾದ ದೇವಾಲಯದ ತಳಪಾಯದಲ್ಲಿ 
ಬಹು ಕಡಿಮೆ ಗಾತ್ರದಲ್ಲಿರುವ ಅದರ ನಿವಿಧ ಭಾಗಗಳು, 
ಅರ್ಥಗಂಬಗಳನ್ನು, ಅದರ ಅಳಿದುಳಿದ ಇಬ್ಬಗೆ 


ಗೋಡೆಯ ದಪ್ಪವಾದ ರಚನೆಯನ್ನು ಪರಿಶೀಲಿಸಿದಾಗ 


6.&7. 5.11, VIl, 7೫0. 3, 135 


ಇತಿಹಾಸ ದರ್ಶನ 


ಆ ಜೀವಾಲಯದ ಎತ್ತರ ಬಹು ಕಡಿಮೆ ಇದ್ದಿತೆಂದು 
ಹೇಳಬಹುದು. ಇಟ್ಟಿಗೆ ಗೋಡೆಯ ತಳಪಾಯದಲ್ಲಿ 
ಅಧಿಸ್ಕಾನದ ಅವಶೇಷಗಳು ಕಂಡುಬಂದಿರುವುದಿಲ್ಲ. ಇನ್ನಿ 
ತರ ಅವಶೇಷಗಳಾದ ಕಂಬಗಳು, ಕೊಲೆಗಳು, ಬಾಗಿಲು 
ಚೌಕಟ್ಟು ಅಲ್ಲಿ ಕಂಡುಬಂದಿಲ್ಲ. ಇದರಿಂದಾಗಿ ಈ ದೇವಾ 
ಲಯದ ಕಟ್ಟಡ ಅಪೂರ್ಣವಾಗಿತ್ತೇ? ಎಂದು ಊಹಿಸಿ 
ದರೆ ತಪ್ಪಾಗಲಿಕ್ಕಿಲ್ಲ. 


೩) ಬನ್ನಿಯೂರು : ಸುಮಾರು ಕ್ರೈ.ಶ. ೮ರಿಂದ 
ಶಶ. ೧೨ನೆಯ ಸೂ ಮೂರು ಶಾಸನಗಳು 
ಗ್ರಾಮದ ಪಾಂಡವರ ದೇವಾಲಯಗಳ ಹತ್ತಿ ni 


ಚಟ: ತ ನಿಂದ ನಿರ್ಮಿಸಿದ ದೇವಾ 
ಲಯೆ ಒಂದು ಹೊಲಸೆಲ್ಲಿದ ರ ಅದಕ್ಕೆ ಭೀಮೇಶ್ವರ 
ಅಥವಾ ಭೀಮ ದೇವಸ್ಥಾನ ಎಂದು. ಹೆಸರು. 
ಮತ್ತ್ಕೊಂದೆಡಿ ಕೃಷ್ಣ , ಧರ್ಮರಾಯ್ಕ ಅರ್ಜುನ, 
ನಕುಲ, ಕುಂತಿ, ಸಹದೇವ, ಕಾಳಿಕಾದೇವಿ, ಬಸವಣ್ಣ 


ಇವರ ಗುಡಿಗಳ ಸಮೂಹನಿದೆ (ಚಿತ್ರಗಳು ೧೧). 


ಪೂರ್ನಾಭಿಮುಖವಾದ ಇಟ್ಟಿಗೆ ಜೀನಾಲಯದ 
ಮಾಳಿಗೆ ಅಂಚುಗಳಲ್ಲಿ ಮುಂಭಾಗದ ಅಂಕಣ ಮತ್ತು 
ಗೋಡೆಯ ಅಲ್ಪಭಾಗ ಶಿಥಿಲಗೊಂಡಿದೆ (ಚಿತ್ರ ೧೨). 
ಅದಕ್ಕೆ ಚೌಕಾಕಾರದ ಒಂದು ಗರ್ಭಗೃಹೆ ಮತ್ತು ಅಳಿ 
ದುಳಿದ ಅಂ ತರಾಳದ ಅಂಕಣ ಇನೆ.” ಆ ಅಂಕಣದಲ್ಲಿ 
ತೊಲೆಗಳನ್ನು ಹೊತ್ತು ನಿಂತ ನಾಲ್ಕು ಅರ್ಥಕಂಬಗಳಿವೆ. 
ಇಟ್ಟಿಗೆ ಗೋಡೆಗೆ ಲೇಪಿಸಿದ ಸುಣ್ಣ ಅಲ್ಲಲ್ಲಿ ಕಾಣಿಸುತ್ತದೆ. 
ಎತ್ತರದಲ್ಲಿ ಅದರ ಹೊಸ ಗೋಡೆ (ಭಿತ್ತಿ) ಭಾಗ ಬಹು 
ಚಿಕ್ಕದಿದೆ. ಅಧಿಷ್ಠಾನ ಮಣ್ಣಲ್ಲಿ ಹೂತಿದೆ. ಸ್ವಲ್ಪ 
ಎತ್ತರದ ದಿನ್ನೆಯ ಮೇಲೆ ಈ ಜೇವಾಲಯನಿಜೆ. ಗರ್ಭ 
ಗೃಹದ ಗೋಡೆಯನ್ನು ಇಟ್ಟಿಗೆಯಿಂದ ಕಟ್ಟಲಾಗಿದೆ. 
ಅಂತರಾಳದ ಬದಿಗಳಲ್ಲಿ ಅರ್ಥದವರೆಗೆ ಇಟ್ಟಿಗೆ ಗೋಡಿ 
ಗಳು ಶಿಥಿಲಗೊಂಡು ಅದರ ಮೇಲೆ ಮಣ್ಣು ಆವರಿಸಿದೆ. 
ಗರ್ಭಗುಡಿಯ ಒಳ ಭಾಗದಲ್ಲಿ ನಾಲ್ಕು ಮೂಲೆಗಳಲ್ಲಿ 
ನಾಲ್ಕು ಅರ್ಧಗಂಬಗಳು ಮತ್ತು ಮೂರು ಗೋಡೆಗಳಲ್ಲಿ 


ಎರಡೆರಡು ಅರ್ಧಗಂಬಗಳಿವೆ. ಛತ್ತಿನಲ್ಲಿ ಶಿಲೆಯ ಒಂದು 


[10] ೭ಡಿ 


ಅಂಕಣವಿದೆ. ಅದರ ಹೊರಮೈಯ ಒಂದೊಂದು ಗೋಡೆ 
ಗಳ ಮಧ್ಯ ಎರಡೂಕಾಲು ಮಾಟರಿನಷ್ಟು ಮುಂಚಾಚು 
ಗಳಿವೆ. ಬದಿಗಳಲ್ಲಿ ಹಿಂಚಾಚುಗಳಿವೆ. ಅವುಗಳ 
ಮಧ್ಯ ನಾಗೆರ ಶೈಲಿಯ ಶಿಖರ ಮಾದರಿಯನ್ನು ಶೋರಿ 
ಸಲಾಗಿದೆ (ಚಿತ್ರ ೧೩). ಪಶ್ಚಿಮಗೋಡೆಯ ಮೇಲಿನ ಈ 
ಮಾದರಿಯ ಅರ್ಧಗಂಬ-ಶಿಖರಗೋಡೆಯಿಂದ ಹೊರ 
ಬಿದ್ದು ಹೋಗಿದೆ... ಅದರ ಗುರುತುಸ್ಸಷ್ಟವಾಗಿ ಕಾಣು 
ವುದು.ಈ ಇಟ್ಟಿಗೆಯ ಗೋಡೆಯ ಭಿತ್ತಿಯ ಭಾಗದ 
ಎತ್ತರ ಕೇವಲ ಒಂದು ಕಾಲು ಮಾಟರ್‌. ಸಾಮಾನ್ಯ 
ಇಟ್ಟಿಗೆಯ ಸೆರಾಸರಿ ಉದ್ದ, ಅಗಲ ಮತ್ತು ದಪ್ಪ 
ಸುಮಾರು ೧:೨:೫. 


ಈ ಗೋಡೆಯನ್ನು ಕಟ್ಟಲು ಗಾರೆಯನ್ನು ಉಸ 
ಯೋಗಿಸಿದ ಕುರುಹುಗಳೂ ಕಂಡುಬರುವುದಿಲ್ಲ. 


ಜೌಕಾಕಾರದ (೨.೨೫ ಮೀ 6೨.೨೫ ಮೀ) 
ಗರ್ಭಗುಡಿಯ ಒಳಗಿನ ನೆಲ ಹಾಳಾಗಿದೆ. ಮಧ್ಯದಲ್ಲಿ 
ಭೀಠದ ಮೇಲೆ ಬ್ರಹ್ಮಸೂತ್ರವುಳ್ಳ ಶಿವಲಿಂಗವಿದೆ. ಬ್ರಹ್ಮ 
ಸೂತ್ರದ ಪಾರ್ಶ್ವನಾಡಿಗಳು ಮಧ್ಯದ ಎರಡು ಸಮಾಂತರ 
ಲಂಬರೇಖೆಯ ಮಧ್ಯ ಭಾಗದಿಂದ ಸ್ವಲ್ಪ ಬದಿಗೆ ಹೊರ 
ಜಾಚಿ ಸ್ವಲ್ಪ ಅಂತರದವರೆಗೆ ಕೆಳಗೆ ಸಮಾಂತರ ರೇಖೆಗೆ 
ಹೊಂದಿ ಕೆಳಗಿಳಿದು ಸುತ್ತಲೂ ಉಡಿದಾರದಂತೆ ಸುತ್ತಿ 
ಕೊಂಡಿದೆ. ಪೀಠದಲ್ಲಿ ಉದ್ದುದ್ದ ಚಿಕ್ಸೆಗಳು ಕೆಳಭಾಗ 
ದಲ್ಲಿ ಸುತ್ತಲೂ ಎದ್ದು ಹೊರಹೋಗಿವೆ. ಆದರೆ ಅದರ 
ನೀಠವನ್ನು ರಚಿಸಿರುವ ಕ್ರಮ ನೋಡಿದರೆ ಅದು ಭಿನ್ನ 
ಕಾಲದಲ್ಲಿ ರೂಪಿತವಾದುದೆಂಬುದು ಗೊತ್ತಾಗುವುದು. 
ಲಿಂಗದ ಕೆಳಗೆ ನೆಲದ ಮೇಲೆ ಶಿಲೆಯ ಪ್ರನಾಳವು ಎಡ 
ಗಡೆಯ ಇಟ್ಟಿಗೆ ಗೋಡೆಯಿಂದ ಹೊರಜಾಚಿದೆ. ಶಿವಲಿಂಗ 
ಮತ್ತು ಪೀಠ ಭಿನ್ನಕಾಲದವು. (ಸು.ಕ್ರೆ.ಶ. ೧೦ ಮತ್ತು 
ಕ್ರಿ.ಶ. ೧೧ನೆಯೆ ಶತಮಾನ). ಅದರ ಬಾಗಿಲು ಚೌಕಟ್ಟಿ 
ನಲ್ಲಿರುವ ನಾಲ್ಕು ಸರಳ ಶಾಖೆಗಳು ಬಾಗಿಲು ಫಲಕದಿಂದ 
ಹಿಡಿದು ಲಲಾಟ ಬಿಂಬದ ಮೇಲೂ ಸಾಗಿವೆ. ಆದರೆ 
ಗಜಲಕ್ಷ್ಮಿಯ ಚಿತ್ರವು ಲಲಾಟ ಬಿಂಬದ ಮಧ್ಯ 
ದಲ್ಲಿದೆ. 

ಅದರ ಮುಂಭಾಗದ ಅಂಕಣದಲ್ಲಿ ನಾಲ್ಕು ಅರ್ಧ 
ಗಂಬಗಳ ಮೇಲೆ ಛತ್ತಿಗೆ ಸೇರಿದ ತೊಲೆಗಳಿವೆ. . ಅದರ 
ಮುಂಭಾಗದಲ್ಲಿ ಮಣ್ಣನ್ನು ಸುತ್ತಲಿನ ನೆಲಸಮದವರೆಗೆ 
ಅಗೆಯಲಾಗಿದೆ. ಅಲ್ಲಿ ದೊರೆತ ಎರಡು ಗಾತ್ರದ ಇಟ್ಟಿಗೆ 


೭೪ 


ಗಳು ೩೩ ೬ ೨೧.೬ ಸೆಂ.ಮೀ. ಮತ್ತು ೨೭೫೬೨೧೬ 
ಸೆಂ.ಮಿ. ಇವೆ. ಅಲ್ಲಿರುವ ಕ್ರಿ.ಶ. ೧೧೩೭ರ ಕಲ್ಯಾಣ 
ಚಾಲುಕ್ಯರ ಮುಮ್ಮಡಿ ಸೋಮೇಶ್ವರನ ದತ್ತಿ ಶಾಸನ 
ದಲ್ಲಿ ಈ ದೇವರನ್ನು ಭೀಮೇಶ್ವರ ಎಂದು ಉಲ್ಲೇಖಿಸ 
ಲಾಗಿಡೆ. ಇನ್ನುಳಿದ ಎರಡು ಶಾಸನಗಳು ಪಕ್ಕದ 
ಧರ್ಮರಾಯನ ಗುಡಿ ಸಮೂಹದಲ್ಲಿವೆ. 


ಕಾಲಮಾನ : ಆ ಸ್ಥಳಗಳಲ್ಲಿರುವ ಶಿಲಾ ಶಾಸನ 
ಗಳಲ್ಲಿ ಇಟ್ಟಿಗೆ ಜೀವಾಲಯಗಳನ್ನು ಕಟ್ಟಿಸಿದ ಅಥವಾ 
ಜೀರ್ಣೋದ್ಧಾರದ ಉಲ್ಲೇಖವಿಲ್ಲ. ಬನ್ರಿ ಕೊಪ್ಪ ಮತ್ತು 
ಸಾತೇನಹಳ್ಳಿಯ ದೀವಾಲಯಗಳಿಗಿದ್ದ ಹೆಸರುಗಳನ್ನು 
ಮಾತ್ರ ಕ್ರಿ.ಶ. ೧೧-೧೨ನೆಯೆ ಶತಮಾನದ ದತ್ತಿ ಶಾಸನ 
ಗಳಿಂದ ತಿಳಿಯಲಾಗಿದೆ. ಇದರಿಂದ ಅವುಗಳ ಕಾಲ 
ಮಾನವನ್ನು ಗುರುತಿಸೆಲು ಅವುಗಳ ವಾಸ್ತು ತಿಲ್ಪ ಲಕ್ಷಣ 
ಗಳೆನ್ನು ಮತ್ತು ಇಟ್ಟಿಗೆಗಳ ಗಾತ್ರ ಇತ್ಯಾದಿಗಳನ್ನು ಪರಿ 
ಶೀಲಿಸುವ ಅವಶ್ಯಕತೆ ಇರುತ್ತದೆ. ಈ ಮೂರು ಸ್ಥಳ 
ಗಳ ಇಟ್ಟಿಗೆ ದೇವಾಲಯಗಳಿಗೆ ಒಂದೊಂದು ರೀತಿಯ 
ವಿನ್ಯಾಸಗಳು ಮತ್ತು ಇಟ್ಟಿಗೆಗಳ ಸಾಮಾನ್ಯ ಅಳತೆಗಳು 
ಗೊತ್ತಾಗಿವೆ. 

ವಾಸ್ತುಶಿಲ್ಪದಿಂದ ಒಂದರಲ್ಲಿ ಸದಂಬನಾಗರ 
ಶೈಲಿಯ ಶಿಖನ, ಮತ್ತೊಂದರಲ್ಲಿ ನಾಗರ ಶೈಲಿಯ ಶಿಖರ 
ನಮೂನೆಯನ್ನು ಅರ್ಧೆಗಂಬದೆ ಭಿತ್ತಿ ಭಾಗದಲ್ಲಿ ತೋರಿ 
ಸಿದ್ದು, ಈ ಮಾದರಿಯ ಶಿಖರ - ಅರ್ಥಗಂಬದ 
ಮೇಲೆ ತೋರಿಸಲು ಇಟ್ಟಿಗೆ ತುಂಡುಗಳನ್ನು ಮತ್ತು 
ಇಟ್ಟಿಗೆ ಪುಡಿ ಮಿಶ್ರಿತ ಮಣ್ಣನ್ನು ಕೊೂಢಿಸಿರುವುದು 
ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಭಿತ್ತಿಯಲ್ಲಿ ಕಾಣುವ 
ಹಿಂಚಾಚು ಮುಂಚಾಚು ಲಕ್ಷಣಗಳು ಶಿಖರಗಳ ಹೊರ 
ಮೈಮೇಲೆಯೂ ಮುಂದುವರಿದಿರುವುದು ವಿಶೇಷವಾಗಿದೆ. 
ಎರಡೂ ಕಡೆಯ (ಸಾತೇನಹಳ್ಳಿ ಮತ್ತು ಬನ್ರಿ ಕೊಪ್ಪ) 
ದೇವಾಲಯಗಳ ಕಂಬ - ಅರ್ಧಗೆಂಬ ಬಾಗಿಲು ಫಲಕ, 
ಅಧಿಷ್ಠಾನದ ಮಾದರಿಗಳು, ಗುರುತಿಸಲು ಕಾಲಮಾನ 
ತಕ್ಕಮಟ್ಟಿಗೆ ಅನುಕೂಲವಾಗಿವೆ. 


ಹುಲಗೂರು ಇಟ್ಟಿಗೆ ದೇವಾಲಯದ ಪರಿಸರದ 
ಮಣ್ಣಿ ನಲ್ಲಿ ಇತಿಹಾಸ ಪ್ರಾರಂಭ ಕಾಲದ ಮೃತ್‌ ಪಾತ್ರೆ 
ಗಳು ಜನವಸತಿಯ ಇನ್ನಿತರ ಕುರುಹುಗಳು ತೆಳ್ಳಗೆ ಹರ 
ಡಿವೆ. ಆದರೆ ಬನ್ಬಿಯೂರ ದೇವಾಲಯದ ಹತ್ತಿರದ 


ಧರ್ಮರಾಯನಗುಡಿ ಸಮೂಹದಲ್ಲಿ ಬಾದಾಮಿ ಚಾಲುಕ್ಯ 


ಇತಿಹಾಸ ದರ್ಶನ 


ವಿಜಯಾದಿತೆ ನ ಕ್ರಿ.ಶ. ೮ನೆಯ ಶತಮಾನದ ಶಾಸನದಲ್ಲಿ 
ಆ ಕಾಲಕ್ಕಿ " ಪೂರ್ವದಲ್ಲೇ ಅರ್ಜುನೇಶ್ವರ ರೆ ದೇವಾ 
ಲಯ ಅಸಿತ್ವದಲ್ಲಿದ್ದಿ ತೆಂದು ಮತ್ತು ಆ ಕಾಲದಲ್ಲಿ 
ನಂದೀಶ್ವರ ರನ ಪ್ರತಿಷಾ ನೆ ಮಾಡಿದ ವಿವರಗಳು 
ದೊರೆಯುತ್ತದೆ. 7 “ಗ ಅಲ್ಲಿ ಆ ಕಾಲಪೂರ್ವದ ಶಿವ 
ಲಿಂಗ ಅರ್ಜುನ (?), ನಂದಿ ಇನ್ನಿತರ ತದನಂತರದ 
ಕಾಲದ ಶಿಲ್ಪಗಳು ಇತ್ತೀಚೆಗೆ ಕಟ್ಟಿಸಿದ ಅಲ್ಲಿಯ 
ಡೇವಾಲಯೆ ಸಮೂಹದಲ್ಲಿವೆ. ಆದರೆ ಕ್ರಿ.ಶ. ೮ನೆಯ 
ಶತಮಾನದ ವಾಸ್ತುಶಿಲ್ಪ ಅವಶೇಷಗಳ ಜಾಗಗಳು ಈಗೆ 
ಕಾಣಸಿಗೆವು. ಬಹುಶಃ ಕ್ರಿ.ಶ. ಆನೆಯ ಶತಮಾನ 
ಪೂರ್ವದಲ್ಲಿ ಅರ್ಜುನೇಶ್ವ ರ ಸೇವಾಲಡಿನನ್ನು ಇಟ್ಟಿ ಸೆ 
ಯಿಂದ ಕಟ್ಟರಬೇಕು. ಸುಮಾರು ಕಿ ಕ್ರಿ.ಶ. ಹಲಗ 
ಶತಮಾನದಲ್ಲಿ ಅದು ಕಿಧಿಲಗೊಂಡಿರಬೇನು. ತದನಂತರ 


ಈಗಿರುವ Ky ಭೀಮೇಶ್ವರ ದೇವಾಲಯವನ್ನು 
ಸುಮಾರು ಕಿ.ಶ. ೧೦ನೆಯ ಶತಮಾನದ ಕೊನೆಯಲ್ಲಿ 
ಕಟ್ಟ ರುವ | ಇಂ ದ] ಅಲ್ಲಿ 4 


ರುವ ಕೆಲ ವಾಸ್ತುಶಿಲ್ಪ 
ಅನಶೇಸ ನೆಗಲೆನ್ನು ಉಪಯೋಗಿಸಿ ಈಗ ಧವ 

ಗುಡಿ ಮತ್ತು ಕೃಷ್ಣ ಜೇವಾಲಯ ಗುಡಿ ಮತ್ತು ಅವು 
ಗಳ ಮಧ್ಯದಲ್ಲಿ ಒಂದು ಶೆರೆದ ಮಂಟಸವನ್ನು ಟ್ಟ, 
ಲಾಗಿದೆ. ಆ ಕಟ್ಟಡದಲ್ಲಿ ಸುಮಾರು ಕ್ರಿ.ಶ. ೧೦ನೆಯ 
ಶತಮಾನದ ಕಂಬ, ಅರ್ಧಗೆಂಬ ಇತ್ಯಾದಿಗಳನ್ನು ಉಪ 
ಯೋಗಿಸಲಾಗಿದೆ. ಮತ್ತು ಇಟ್ಟಿಗೆಯ ಈ ಭೀಮೇಶ್ವರ 
ಗುಡಿ, ಅದರ ಮುಂದಿನ ಅಂಕಣದ ಅರ್ಥಕಂಬಗಳು 
ಮತ್ತು ಭಿತ್ತಿಯ ಹೊರನೆ್ರಿಯಲ್ಲಿ ತೋರಿಸಿದ ನಾಗರ 
ಶೈಲಿಯ ಶಿಖರೆ ee ಅರ್ಥಗೆಂಬದ ಮೇಲೆ 
ನಿರ್ಮಿಸಿದ ಶೈಲಿಯು ಕ್ರಿ .ಶ. ೧೦ನೆಯ ಶತಮಾನದ 
ವಾಸ್ತುಶಿಲ್ಪದ ಶೈಲಿಯಲ್ಲಿವೆ. 


ಆದಕಿ ಇಟ್ಟಿಗೆಗಳ ಸಾಮಾನ್ಯ ಅಳತೆಯು 
ಇತಿಹಾಸ ಆರಂಭ ಕಾಲದ ಸುಮಾರು ಕ್ರಿ.ಶ. ೩-೪ನೆಯ 
ಶತಮಾನದ ಇಟ್ಟಿಗೆಗಳನ್ನು ಹೋಲುತ್ತವೆ. ಸಟ್ಟದ 
ಕಲ್ಲಿನ ಸಂಗಮೇಶ್ವರ ದೇವಾಲಯದ ಮತ್ತು ಕಾಶೀ 
ವಿಶ್ವೇಶ್ವರ ದೇವಾಲಯದ ಮುಂಜಿ ಕಂಡು ಬಂದ ಇಟ್ಟಿಗೆ 


7 8.1.1., ೫711, No.3, 135 


ಕಟ್ಟ ಡದ ಇಟ್ಟಿ ಗೆಗಳು ಬನ್ನಿಯೂರಿನ ಭೀಮೇಶ್ವ ರ 
ec ಟಿ ಗೆಗಳೆನ್ಟು ಸುಮಾರಾಗಿ ಸ 
ತ್ತವೆ. ಆ ಕಟ್ಟಿ ಡದ ಕಾಲಮಾನ ಕ್ರೈ.ಶ. ೩-೪ನೆಯ 
ಶತಮಾನದ್ದಿರಜೇಕೆಂದು ಇ॥ ಅ. ಸುಂದರ ಅವರು 
ಈಗಾಗಲೇ ಅಭಿಪ್ರಾಯ ಸಟ್ಟಿರುವರು.₹ 


ಈ ಮೂರು ದೇವಾಲಯಗಳ ಇಟ್ಟಿಗೆ ಅಳತೆಗಳಲ್ಲಿ 
ನ್ಯೂನತೆಗಳಿವೆ. ಸಾತೇನಹಳ್ಳಿಯ ದೇವಾಲಯದ 
ಇಟ್ಟಿಗೆಯ ಗಾತ್ರದೆ ಅಳತೆಯು ಇನ್ನುಳಿದ ಎರಡು 
ದೇವಾಲಯಗಳ ಮತ್ತು ಚಿಕ್ಕೇರೂರ ಮತ್ತು ಶಿಗ್ಲಾನಿಯ 
ಕಟ್ಟ ಡೆಗಳ ಇಟ್ಟಿ ಗೆಗಳಿಗಿಂತೆ ಚಿಕ್ಕದಾಗಿವೆ. ಆದರೆ ಉಳಿದ 
ಇಂಡಿ ಜೇನಾ ಯಗಳ ಇಟ್ಟಿ ಗೆಗಳೆ ಮತು ಸ್ರ ಚಿಕ್ಟೇರೂರು 
ಗ ವಿಯ ಇಟ್ಟಿ ಗೆಗಳ ಅಃ ನಗಳು ಸುಮಾರಾಗ ಒಂದೇ 

ಆದರೆ ಹುಲಗೂರು ಮತ್ತು ಬನ್ನಿ ಯೂರ 
ಮದ ದ ಇಟ್ಟಿಗೆ ದೇವಾಲಯದ ಲಿಂಗಗಳ ಮೇಲಿರುವ 
್ರಹ್ಮಸ ಸೂತ್ರಗ plies ಸುಮಾರು ಕ್ರಿ.ಶ. ೧೧- 
ಗಾ ಶೈಲಿಯನ್ನು ಹೋಲುತ್ತವೆ. 

1 ಬನ್ತಿಯೂರು ದೇವಾಲಯವನ್ನು 
ರೀತಿಯಲ್ಲಿ ಹುಲಗೂರಿನ ದೇವಾಲಯ 

.ಶ. ೧೧-೧೨ನೆಯ ಶತಮಾನದಲ್ಲಿ 
ಫೇಸ. ಏಕೆಂದರೆ 
ಚ ಮಾಸಿ ಅರ್ಥ ಟ್‌ ಆಳೆದವರೆಗೆ 
ತೋಡಿದಾಗ ಅಲ್ಲಿ ಇಟ್ಟಿಗೆ ಕಟ್ಟಡದ ಅವಶೇಷಗಳು 
ಮತ್ತು ಬಹುಶಃ ಶಿವಲಿಂಗದ ಪೀಠವು ಹೊರ 
ಬಂದವು. ಅದರ ಇಟ್ಟಿಗೆಯ ಅಳತೆಯು ಪಕ್ಕದ 
ದೇವಾಲಯದ ಇಟ್ಟಿ ಸಿಯನ್ನು ಹೋಲುತ್ತವೆ. ಲಿಂಗ 
ಪೀಠದ ಶೈಲಿಯು ಸುಮಾರು ಕ್ರೆ.ಶ. ಆನೆಯ ಶತ 
ಮಾನದ ಮಾದರಿಯನ್ನು ಹೋಲುವುದು. ಇನ್ನಿತೆರ 
ಅವಶೇಷಗಳು ಮತ್ತು ಕಟ್ಟಡದ ರಚನೆ ಮುಂತಾದವು 
ಗೊತ್ತಿಲ್ಲದಿರುವುದರಿಂದ ಆ ಸಟ್ಟಡ ಎಂತಹದು ಎಂಬು 
ದನ್ನು ಊಹಿಸುವುದು ಕಷ್ಟ ಸಾಧ್ಯವಾಗಿದೆ. ಆದರೆ, 


8 ಆ, ಸುಂದರ ಕರ್ನಾಟಕ ಭಾರತಿ, ಸಂಪುಟ ೫ ಸಂಚಿಕೆ ೨ ೧೯೭೨, “ಪಟ್ಟ ದಕಲ್ಲಿನ ಚಾಲುಕ್ಕ ರಿಗಿಂತ ಪೂರ್ವದ ಒಂದು 


ಇಟ್ಟಿಗೆ ಕಟ್ಟಡ” ಪು. 4೫-೪೨ 


ಇತಿಹಾಸ ದರ್ಶನ 


೭೫ 


ಈ ಮೇಲೆ ತಿಳಿಸಿದಂತೆ ಇಟ್ಟಿಗೆಗಳ ಕಾಲಮಾನ ಸುಮಾರು 
ಕ್ರಿ.ಶ ೩-೪ನೆಯ ಶತಮಾನ. ಅಲ್ಲಿ (ಹುಲಗೂರ) 
ಉತ್ಸನನವನ್ನು ಕೈಕೊಂಡರೆ ಇನ್ನೂ ಹೆಚ್ಚಿನ ವಿಷಯ 
ತಿಳಿಯುವುದು. 


ಸಾತೇನಹಳ್ಳಿಯ ಕದಂಬನಾಗರ ಶೈಲಿಯ ಶಿಖರ, 
ಅದರ ಮೇಲೆ ತೋರಿಸಿದ ಹಿಂಚಾಚು, ಮುಂಚಾಚು 
ಮತ್ತು ಉಪಯೋಗಿಸಿದ ಇಬ್ಬಗೆ ಕಟ್ಟ ;ಡೆದ ಮ 
ಈಗಾಗಲೇ ತಿಳಿದ ಸುಮಾರು 
ಮಾನದ್ದಾಗಲಿ ಆಥವಾ ಸುಮಾರು 
ಶತಮಾನ ಮತ್ತು ನಂತರದ ಕಾಲಮಾನದ ತ್ರಿ 
ಶಿಲ್ಪದ ಶೈಲಿಗಿಂತೆ ಭಿನ್ನವಾಗಿವೆ. ಇದಲ್ಲದೆ ಅವುಗಳ 
ಇಟ್ಟಿಗೆಗಳಿಗಿಂತ ಭಿನ್ನ ವಾಗಿದೆ. ಕಲ್ಯಾಣ ಬಾಲುಕ್ಯರ 
ಮತ್ತು ಹೊಯ್ಸಳ ಯಾದವರ ಕಾಲದಲ್ಲಿ ಅಂದರೆ ಕ್ರಿ.ಶ. 


ಜಿತ್‌ 


ರ್ರಪಿ. 


ಜ್‌ ಶೆ 


೧೧-೧೩ನೆಯ ಶತಮಾನಗಳಲ್ಲಿ ಇಂತಹ ಇಟ್ಟಿಗೆಗಳನ್ನು 


ಉಪಯೋಗಿಸಿ ಕಟ್ಟಿದ ಉದಾಹರಣೆಗಳಿಲ್ಲ. ಆದರೆ 
ಹುಲಗೊರು, ಬನ್ಸಿ "ನರು ಮತ್ತು ಸಾತೇನಹಳ್ಳಿ ಇವು 
ಗಳ ಎರಡನೆ ಭಾಗದ ತೈಲಿ- ಚಿಕೆ ಕ್ರ .ಶ. ೧೧-೧೨ 
ನೆಯ ಶತಮಾನ. 


ಅದರೆ ರಾಷ್ಟ್ರಕೂಟರ ಸಮಕಾಲೀನ ಗಂಗರ 


ಮಣ್ಣೆ ಯಲ್ಲಿ, ಕುಪ್ಪಟೊರು ಮತ್ತು ಇನ್ನಿತೆರ ಕೆಲ ಸ್ನ 
ಗಲಲ್ಲಿ ಈಗಾಗಲೇ ಕಡ ಬಂದಿವೆ. ಈ ಕಾಲದ (ಕ್ರ ಹಳ 
೯ನೆಯ ಶತೆಮಾನ) ಇಟ್ಟಿ ಗೆ ದೇವಾಲಯಗಳನು 
ಸಾತೇನಹಳ್ಳಿ ಯ ಇಟ್ಟ ಗೆ PN ಶ್ರ ಲಿಯನ್ನು. 
ಹೋಲುತ್ತ ತೆ ಚ ಈ ಜೇವಾಲಯಡಲಿರುವ ಶಿವ 
ಲಿಂಗದ ಮೇಲಿನ ಬ್ರಹ್ಮಸೂತ್ರ (ಬಾಣ)ವು ಶೈಲಿಯ 
ದೆಸಿ ೈಷ್ಟಿಯಿಂದೆ ಜಾ! ಕ್ರ ಶೆ. ೭ನೆಯ ಶತಮಾನ 
೦ತೆ ಪೂರ್ವದ್ದಾಗಿದೆ. 


ಅವಲೋಕಿಸಿದಾಗ 
ಬೆರೆಸಿ ಕಟ್ಟಿ ದ್ದು ಕಾಣು 
ಭಿ: ಸಂಘ ಹೊದಿಕೆ 
ಸ್ಪಷ್ಟ. ಜತೆಯಲ್ಲಿ ಅಳವಡಿ 

ಸಿದ ಪ್ರನಾಳೆಗಳ ನ್ದ ನೆಲದ ಮೇಲಿ ರುವುದು ಕಂಡು 
ಬರುತ್ತಿದೆ. ಈ ರಚನಾ ಕ್ರಮದಿಂದ ಹೇಳಿಕೊಳ್ಳು 
ವಂತಹ ನ್ಯೂ ನತೆಗಳು ಕಾಣುವುದಿಲ್ಲ. ವಾಸ್ತು ಶಿಲ್ಪ ದ 
ಶೈಲಿಯಿಂದ ದಲ ಭಾಗ- -ಸಾಶೇನಹಳಿ ಈಶ್ವರ 
(ಗುಂಡೇಶ್ವರ) ದೇವಾಲಯವನ್ನು ಸುಮಾರು ಕ್ರಿ ತ್ತೆ 
PN ಶತಮಾನದ್ದೆ ೦ದು, ಹುಲಗೂರು ಮತ್ತು 
ಬನ್ಹಿಯೂರು ದೇವಾಲಯಗಳು ಸುಮಾರು ಕ್ರೈ ಶೈ ೧೦ 


ಇತ್ತೀಚಿನ ಕಾಲಬ್ದೆ ವಾ ಸುಷ್ಟ 


ನ 
Gs 


ನು 


ನೆಯ ಶತಮಾನದನೆಂದು ಹೇಳಬಹುದಾಗಿದೆ. 
ಕಾಲದ ಇಟ್ಟಿಗೆ ದೇವಾಲಯಗಳು ಜೆಂಗಳೂರು ಜಿಲ್ಲೆಯ 
ಕೃತಜ್ಞ ಕತೆಗಳು 
ಬು 
ಅನ್ಲೇಷಣೆ ಕೈಕೊಲ್ಪಲು ಪರವಾನಿಗೆ ನೀಡಿದ ಕರ್ನಾಟಕ ವಿಶ್ವ ವಿದ್ಯಾ ಲಯದ ಕುಲಪತಿ 
ಡಾ| ನಾರಾಯಣರೆಡ್ಡಿ ಜಿ.5ೆ ಮತ್ತು ಹುಲಸಚಿನರಿಃ ಮತ್ತು ರು 
ಶ್ರೀ ಭೋಜರಾಜ ಪಾಟೀಲ ಮತ್ತಿಹಳ್ಳಿ ಯ ಶ್ರೀಮತಿ ಮತ್ತು ಶ್ರೀ ಪಾಟ 
ಅವರು ಅನ್ತೆ ಷಣೆಯಲ್ಲಿ ನೀಡಿದ ak, ಮತ್ತು ಹುಲಗೂರು ಭಾ 
6 ತಡೆವ: ಈ ಇ ೨ 
si ಅಧ್ಯಕ್ಷರಾದ ಶ್ರೀ ಪಾಟೀಲರು ನೀಡಿದ ಸಹಕಾರಕ್ಕೆ ಕೃತಜ್ಞತೆಗಳು. ೨ 
೨೬ ಇತಿಹಾಸ ದರ್ಶನ 


